ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


1605+1652 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಐವನ್‌ ಡಿ'ಸೋಚಾ(ನಾಮ ನಿರ್ದೇಶನ ಹೊಂದಿದವರು) ಮತ್ತು 


ಡಾ: ಜೈಮಾಲ ರಾಮಚಂದ್ರ(ನಾಮ ನಿರ್ದೇಶನ ಹೊಂದಿದವರು) 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 


ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


20/03/2020 


ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳೆಷ್ಟು ಸ್ಥಂತ * ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳು:65911 
ಕರದಿ ತಿಗ ಇಡದಫಿದವುಡು ನನು ಈ |, ಮ ಸ್ರುವದಲ್ಲಿ ನಡಯತಿನ ಸೇರದಿಗಳು; 
ಅಂಗನವಾಡಿಗಳ ಹೊರಾಂಗಣದಲ್ಲಿ ಆಟ - in C4 2 ಕ 
ಪಾಠಗಳಿಗೆ ಜಾಗ ಮೀಸಲಿರಿಸಲಾಗಿದೆಯೇ; 

* ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ 
ಕೇಂದ್ರಗಳು:12003 

* ಹೊರಾಂಗಣದಲ್ಲಿ ಆಟ ಪಾಠಗಳಿಗೆ ಜಾಗ 
ಲಭ್ಯವಿರುವ ಕೇಂದ್ರಗಳು:25098 

ಆ) | ಅಂಗನವಾಡಿಗಳ ಶೌಜಾಲಯವನ್ನಾ ಹೌದು. 
ಒದಗಿಸಲಾಗಿದೆಯೇ; ಎಷ್ಟು ಅಂಗನವಾಡಿಗಳಲ್ಲಿ | ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯಗಳ ವಿವರ 
ಈ ಸೌಲಭ್ಯವಿರುವುದಿಲ್ಲ; ಸದರಿ ಸೌಲಭ್ಯಗಳನ್ನು ಕೆಳಕಂಡಂತಿದೆ. 
ಪೂರ್ಣಗೊಳಿಸುವುದು ಯಾವಾಗ, (ವಿವರ |[ಘಣಾರಹ ಶೌಜಾಲಯ 
ನೀಡುವುದು) ಇರುವುದು ಇಲ್ಲದಿರುವುದು 

ಸ್ಪಂತ' [ಇತರ ಸ್ಪಂತ ಇತರೆ 

ಕಟ್ಟಡ ಕಟ್ಟಡದಲ್ಲಿ ಕಟ್ಟಡದಲ್ಲಿ | ಕಟ್ಟಡದಲ್ಲಿ 

ದಲ್ಲಿ 

37751 | 8716 6561 12883 
ಶೌಚಾಲಯಗಳಿಲ್ಲದ ಸ್ವಂತ ಅಂಗನವಾಡಿ 
ಕೇಂದ್ರಗಳಿಗೆ ಅನುದಾನ ಲಭ್ಯತೆಗನುಗುಣವಾಗಿ 
ಹಂತಹಂತವಾಗಿ ಶೌಚಾಲಯಗಳನ್ನು ಮಂಜೂರು 
ಮಾಡಲಾಗುತ್ತಿದೆ. 

ಸ್ಪಚ್ಛೆಭಾರತ್‌ ಮಿಷನ್‌ ಯೋಜನೆಯಡಿ 2018- 

1೨ ಸೇ ಸಾಲಿನಲ್ಲಿ 329 ಹಾಗೂ ಇಲಾಖಾ 
ವತಿಯಿಂದ 4215 ಶೌಚಾಲಯಗಳನ್ನು ನಿರ್ಮಿಸಲು 
ಹಾಗೂ ಪ್ರಸಕ್ತ ಸಾಲಿನಲ್ಲಿ ಇಲಾಖಾ ವತಿಯಿಂದ 
1215 ಶೌಚಾಲಯಗಳನ್ನು ನಿರ್ಮಿಸಲು 
ಮಂಜೂರಾತಿ ನೀಡಲಾಗಿದೆ. 

ಇ) |ಎಲ್ಲಾ ಅಂಗನವಾಡಿ ಕಛೇರಿಗಳಲ್ಲಿ ತಗಡು ಹದು: ಬಿಸಿಲಿನ ತಾಪವನ್ನು ತೆಗ್ನಿಸಲು 
ಸೀಟು” ಮೇಲ್ಲಾವಣಿ ನಿರ್ಮಿಸಿರುವುದರಿಂದ | ಅನುವಾಗುವಂತೆ ವಿದ್ಯುತ್‌ ಸಂಪರ್ಕವಿಲ್ಲದ ಸ್ವಂತ 
ಬಿಸಿಲಿನ ತಾಪದಿಂದ ಮಕ್ಕಳು ಬಳಲುತ್ತಿರುವುದು | ಅಂಗನವಾಡಿ ಕಟ್ಟಡಗಳಿಗೆ ವಿದ್ಯುತ್‌ ಸಂಪರ್ಕ 
ಸರ್ಕಾರದ ಗಮನದಲ್ಲಿದೆಯೇ; ರಾಜ್ಯದಲ್ಲಿರುವ ಈ | ಕಲ್ಪಿಸಲು ಕ್ರಮವಹಿಸಲು ಸೂಚಿಸಲಾಗಿರುತ್ತದೆ. 
ರೀತಿ: ಕಟ್ಟಡಗಳು ಎಷ್ಸು (ವಿವರ ಔದಗಿಸುವುಮು) ರಾಜ್ಯದಲ್ಲಿ 2306 ಅಂಗನವಾಡಿ ಕಟ್ಟಡಗಳು 

ತಗಡು/ಶೀಟ್‌ ಮೇಲ್ಸಾವಣಿಯನ್ನು ಹೊಂದಿವೆ. 


" 


ಈ) ಹೊರಾಂಗಣ' ಆಟಕ್ಕಾಗಿ ಸ್ಥಳದ ಸೂರತ್‌ ಇರುವೆ] ಹೊರಾಂಗಣ ಆಟಕ್ಕಾಗಿ ಕೊರತೆ" ಇರುವ 
ಅಂಗನವಾಡಿ ಕೇಂದ್ರಗಳೆಷ್ಟು; (ಜಿಲ್ಲಾವಾರು ವಿವರ ಅಂಗನವಾಡಿ ಕೇಂದ್ರಗಳು: 40813 
ನೀಡುವುದು) ಹೊರಾಂಗಣ ಆಟಗಳಿಗೆ | ಹೊರಾಂಗಣ ಆಟಗಳಿಗೆ ಸಂಬಂಧಿಸಿದಂತೆ 
ಸಂಬಂಧಿಸಿದಂತೆ ಎಷ್ಟು ಅಂಗನವಾಡಿಗಲಲ್ಲಿ ಆಟಿಕೆಗಳನ್ನು ನೀಡಿರುವುದಿಲ್ಲ. 
ಆಟಿಕೆಗಳನ್ನು ನೀಡಲಾಗಿದೆ; ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ 
ಸಿ.ಎಸ್‌.ಆರ್‌. ಯೋಜನೆಯಡಿಯಲ್ಲಿ ಖಾಸಗಿ 
ಯವರಿಂದ ಹೊರಾಂಗಣ ಆಟದ ಸಾಮಗ್ರಿಗಳನ್ನು 
ಅಳವಡಿಸಲಾಗಿರುತ್ತದೆ. 
ಉ) ಸರ್ಕಾರೆ ಹಾಕಾಂಗಣದ' ಆಟಿಕೆಗಳಗಾಗಿ ನೀಡಿದ ಹೊರಾಂಗಣ ಆಟಕೆಗಳಿಗಾಗಿ ಅನುದಾನ 'ನೀಡಲು 
ಹಣವೆಷ್ಟು. ಹಾಗೂ ಅದರಲ್ಲಿ ಖರ್ಜಾದ ಅವಕಾಶವಿರುವುದಿಲ್ಲ 
ಹಣವೆಷ್ಟು? (ಜಿಲ್ಲಾವಾರು ಮಾಹಿತಿ ನೀಡುವುದು) ಣಃ 
ಸಾ ರಾಜ್ಯನ್ಲಿ ಪ್‌ ಬುಧವಾರ `ಮತ್ತು' ಶುಕ್ರವಾರ ಹೌದು; 


ನೀಡುವ 
(ವಿವರ 


ಅಂಗನವಾಡಿ 
ಕಾರ್ಯಕ್ರಮಗಳು 
ನೀಡುವುದು) 


ಮಕ್ಕಳಿಗೆ “ಮೊಟ್ಟಿ' 
ಇದೆಯೇ? 


ರಾಜ್ಯದಲ್ಲಿನ ಅಂಗನವಾಡಿಗಳಲ್ಲಿ 3 ವರ್ಷದಿಂದ 6 
ವರ್ಷದ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ 
ಮೊಟ್ಟೆಯನ್ನು ನೀಡಲಾಗುತ್ತಿದೆ. 


ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 5 ದಿನ 
ಮೊಟ್ಟಿ ನೀಡಲಾಗುತ್ತಿದೆ. 


ಸಂಖ್ಯೆ : ಮಮಣಇ 91 ಐಸಿಡಿ 2020 


(ಶಶಿಕಲಾ fd ಜೊಲ್ಪೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ. 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ನ ಕಷ್‌ ಸದಸ್ಯ ರಾದ ಶ್ರೀ ಐವನ್‌ ಡಿ ಸೋಜಾ ಮತ್ತು ಡಾ. ಜೈಮಾಲ ರಾಮಚಂದ್ರ , ಇವರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 1605+1652 ಕ್ಕೆ ನಿನುಟಾಭೆ 


ಜಿಲ್ಲೆ ಹೊರಾಂಗಣ ಆಟ-ಪಾಠಗಳಿಗೆ ಸ್ಥಳದ 
ಕೊರತೆಯಿರುವ ಅಂಗನವಾಡಿ ಕೇಂದ್ರಗಳ 
ಸಂಖ್ಯೆ 
1 ಬೆಂಗಳೂರು ನಗರ 1662 
2 ಚಾಮರಾಜ ನಗರ 1269 
3 ಬೆಳಗಾಂ 3066 
4 ಗದಗ 895 
5 ಉಡುಪಿ 79 
6 ಬೆಂಗಳೂರು(ಗ್ರಾ) 690 
7 ರಾಮನಗರ 382 
8 ಚಿಕ್ಷಬಳ್ಳಾಪುರ 857 
9 ಕೋಲಾರ 1647 
10 ತುಮಕೂರು 2209 
11 ಮೃಸೂರು 1572 
12 ಮಂಡ 1541 
13 ಕೊಡಗು 568 
14 ಹಾಸನ 1377 
15 ಶಿವಮೊಗ್ಗ 1185 
16 ಕೊಪ್ಪಳ 1127 
17 ಚಿತ್ರದುರ್ಗ 1520 
18 ದಾವಣಗೆರೆ 790 
19 ಚೆಕಸಿ*ಕಮಗಳೂರು 577 
20 ದಕ್ಷಣ ಕನ್ನಡ 760 
21 ಧಾರವಾಡ 1041 
22 ಹಾವೇರಿ 1434 
23 ಬಿಜಾಪುರ 1876 
24 ಬಾಗಲಕೋಟೆ 1818 
25 ಉತ್ತರ ಕನ್ನಡ 1614 
26 ಯಾದಗಿರಿ 1121 
27 ರಾಯಚೂರು 1968 
28 ಬೀದರ್‌ 1406 
29 ಗುಲ್ಪರ್ಗಾ 2380 
30 ಬಳ್ಳಾರಿ 2382 
ಒಟ್ಟು 40813 


